KA / BG- GPO / 2515 / WPP -47 / 2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ ( ಭಾದ್ರಪದ ೧೨, ಶಕ ವರ್ಷ ೧೯೩೧) ಸಂಚಿಕೆ ೩೬ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


REVENUE SECRETARIAT 

NOTIFICATION 
No. RD 1 TNV 2005 , Bangalore, Dated : 25th July , 2009 
As per the No Objection received from the Ministry of Home Affairs , Government of India vide 
their letter No . 11/2 /2008 -M & G dated 29 /6 /2009 and as per the correct and approved spellings in 
Devanagari and Roman language given by the Ministry of Science and Technology , Government of India 
vide their Official Memorandum No. SM /28 /04 /2008 dated 17 .7 . 2008 , the name of “ Sevalal " village in 
Hanagal Taluk , Haveri District, Karnataka has been changed as " SEVANAGAR ” The Devanagari, Roman 
and Regional Language (Kannada ) script of the new name as given by the Survey of India will be as 
under: 
Devanagari Script 

Roman Script 

Regional Language (Kannada) 

Script 
सेवानगर SEVANAGAR 

ಸೇವಾನಗರ 
3) This will come into effect from the date of publication of this notification in the official gazette . 

By Order and in the name of the Governor of Karnataka , 

M . VENKATESHAMURTHY 
P . R . 456 

Under Secretary to Government, 

(Rehabilitation & LAQ - 2) 
Revenue Department 


( ೬೫೭) 


೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

ಭಾಗ - ೪ಎ 
LAW , JUSTICE AND HUMAN RIGHTS SECRETARIAT 

NOTIFICATION - 
No.LAW 130 LCE 2009 , Bangalore , Dated : 4th August, 2009 
In exercise of the powers conferred by proviso to sub -section (1) of section 6 read with sub 
section ( 1) of section 10 and sub -section ( 1) of section 13 of the Karnataka Civil Courts Act , 1964 
(Karnataka Act 21 of 1964 ), the Government of Karnataka in consultation with the High Court of 
Karnataka hereby establishes , with effect from the date the Presiding Officer assumes the charge of the 
post, a Court of Civil Judge (Senior Division ) at Thirthahalli in Shimoga District, and fixes Thirthahalli as 
the place at which the said Court of Civil Judge (Senior Division ) shall be held and also fixes the local 
limits of the jurisdiction of the said court to be the area within the local limits of the revenue taluk of 
Thirthahalli in shimoga District. 

By Order and in the name of the Governor of Karnataka , 

E . SHIVANANDA 
Under Secretary to Government(Admn -1), 

Law , Justice and Human Rights Department 

NOTIFICATION - 11 
No.LAW 130 LCE 2009 , Bangalore , Dated : 4th August, 2009 
In exercise of the powers conferred by proviso to sub - section ( 1) and sub - section (3 ) of section 
11 of the Code of Criminal Procedure, 1973 ( Central Act 2 of 1974 ) the Government of Karnataka in 
consultation with the High Court of Karnataka, hereby establishes , with effect from the date , the Presiding 
Officer assumes charge of the post, a Court of Civil Judge (Senior Division ) and JudicialMagistrate First 
Class at Thirthahalli in Shimoga District. 

By Order and in the name of the Governor ofKarnataka , 

E . SHIVANANDA 
Under Secretary to Government(Admn- 1 ), 

Law , Justice and Human Rights Department 

NOTIFICATION -III 
No .LAW 130 LCE 2009, Bangalore, Dated : 4th August, 2009 
In exercise of the powers conferred by sub -section (1) of section 13 of Karnataka Civil Courts Act, 
1964 (Karnataka Act 21 of 1964 )and in partial modification of the notifications issued earlier, in this behalf, 
the Government of Karnataka in consultation with the High Court of Karnataka hereby varies with effect 
from the date the Presiding Officer assumes the charge of the post, of Civil Judge (Senior Division ) and 
Judicial Magistrate First Class at Thirthahalli, the local limits of the jurisdiction of the court Civil Judge 
(Senior Division ), Shimoga by excluding the revenue taluk of Thirthahalli from the jurisdiction of the said 
court. 

By Order and in the name of the Governor ofKarnataka , 

E . SHIVANANDA 
Under Secretary to Government(Admn - 1 ), 

Law , Justice and Human Rights Department 

NOTIFICATION - IV 
No .LAW 130 LCE 2009 , Bangalore, Dated : 4th August , 2009 
In exercise of the powers conferred by section 8 of the Karnataka Civil Courts Act, 1964 
(Karnataka Act 21 of 1964 ) the Government of Karnataka, in consultation with the High Court of 
Karnataka , hereby fixes with effect from the date , the Presiding Officer assumes the charge of the post of 


JON – Ya ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩, ೨೦೦೯ 

£36 
Civil Judge (Senior Division ) Thirthahalli, the number of Civil Judge (Senior Division ) to be appointed to 
the court of Civil Judge (Senior Division ) Thirthahalli in Shimoga District to be " ONE ” . 

By Order and in the name of the Governor of Karnataka , 

E . SHIVANANDA 
P . R . 459 

Under Secretary to Government(Admn -1), 

Law , Justice and Human Rights Department 
COMMERCE AND INDUSTRIES SECRETARIAT 

NOTIFICATION 
No . CI. 86 :MMM .2007 , Bangalore, Dated: 25th July 2009 
In pursuance of Section 5 read with Section 8 of the Mines and Minerals (Development and 
Regulation ) Act, 1957 , and after obtaining prior approval of Government of India , Ministry ofMines , New 
Delhi vide their letter No .5/ 135 /2007 -M .IV dated: 12 .12.2007 , the Government of Karnataka hereby 
accords sanction for grant of Mining Lease for a period of 20 years (Twenty years only ) in favour of M /s . 
VaralakshmiMining Company for Iron ore over an area of 10 .66 hectares ( Ten point six six hectares 
only) in Devagiri village , Sandur Taluk , Bellary District , with the boundaries as mentioned below and as 
per the sketch furnished by the Director, Department of Mines and Geology , Bangalore subject to 
compliance of the provisions of the Mines and Minerals (Development and Regulation ) Act, 1957 and 
Mineral Concession Rules , 1960 and other applicable Acts and Rules including Forest (Conservation ) Act 
1980 , Environmental Protection Act , 1986 , EIA Notification 2006 etc ., as amended from time to time and 
Rules made there under . 

BOUNDARIES 
On the North by Forest area On the South by 

Sy . No . 53 & 59 
On the East by Sy .No. 64 & 65 On the West by 

Sy.No. 54 
Sanction of this Mining lease is subject to the necessary clearances like Forest Clearance under 
Forest ( Conservation ) Act, 1980 , Environmental Clearance under Environmental Protection Act, 1986 , 
Consent for Establishment/Consent for Operation from the KSPCB . Sanction of this Mining lease is also 
subject to the terms and conditions appended hereto and subject to outcome of writ petition /appeal, if any , 
pending in respect of the area covered in this Notification . 

The Department of Mines of Geology is directed to take necessary action to measure the area 
scientifically through GPS and to publish the Digitized Map in the Website . 

The Mining lease should be executed only after submission of all the statutory 
documents / clearances , by the applicant. 

By Order and in the name of the Governor of Karnataka 

M . VASUDEVAMURTHY 
Under Secretary to Government (Mines) 

Commerce & Industries Department 
TERMS AND CONDITIONS OF THE MINING LEASE SANCTIONED IN GOVERNMENT 

NOTIFICATION NO . CI.86 :MMM 2007 Dated 25 .7 . 2009 
a ) Mining lease should be in respect of Iron ore only. If other minerals are found in association 

with Iron ore, they should be brought to the notice of Government and if the lessee desires 
to mine these minerals along with Iron ore he /she /it should do so only after the consent of 
Government is obtained in writing . 


& co ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

2J87 - ⓇJ 
b ) If beryl or any other substance prescribed U /S 3 of the Atomic Energy Act, XXIX of 1948 is 

found to occur in the property under the lease , the lessee shall make available such mineral 

to the Government of India . 
c ) The lease shall also be subject to the provisions of Rules in Chapter IV of the Minerals 

Concession Rules, 1960 . 
d ) The lease shall also be subject to the Rules, issued U /S 18 of the Mines & Minerals (D & R ) 

Act, 1957. 
e ) The lessee shall pay to the Director of Mines and Geology in Karnataka , Bangalore , 

necessary Security Deposit for due observance of the terms and conditions of the lease in 

accordance with Rule 32 of the lease issued to him . 
f) The lessee shall be governed by all conditions that may be incorporated in the lease deed , to 

be executed . 
The lessee shall abide by the rules contained in the Karnataka State Forest Manual, if the 

lease area covers any forestland . 
h ) Government shall have the right of purchasing the ore at current market rates. 
i) The lease would be determined if the lessee fails to commence execution of the lease deed . 
j) The area mentioned above is subject to verification after actual survey and demarcation . 
k ) The lease shall be for a period of Twenty Years . 
1) The lesseels shall pay dead rent, cesses and royalty as detailed below : 

DEAD RENT PAYABLE PER HECTARE PER ANNUM 
Ist year of the lease 

: Rs. 100/ 
2nd year to 5th year of the lease 

: Rs. 140/ 
6th year to 10th year of the lease 

: Rs . 280/ 
11th year of the lease & onwards 

: Rs.400 / 
Surface Rent: Rs.2.50 per hectare per annum on the area used by the 
lesseels for mining purposes. 

Local & other Cesses : As prevalent in Bellary District. 

Royalty : At the rate prescribed in Second Schedule to the Mines & 
Minerals ( D & R ) Act, 1957 and as amended from time to time. 

m ) The total area held by the applicant/s under mining lease including the present one , shall not 

exceed 10 Sq.Km . 
n )Mining operations shall notbe commenced /conducted unless a qualified manager and other 

supervisory staff are appointed as required under the Matalliferous Mines Regulations, 1961 
and relevantnotices are sent to the Director-General of Mines Safety , Dhanbad with a copy 

of the same to the concerned Director of Mines Safety . 
0 ) The minerals should be value added and the Lessee should adhere to existing National 
Mineral Policy and Karnataka Mineral Policy , 2008 . 

M . VASUDEVAMURTHY 
P . R . 460 

Under Secretary to Government (Mines ) 

Commerce & Industries Department 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಸೆಪ್ಟೆಂಬರ್ ೩, ೨೦೦೯ 

೬೬೧ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 91 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ರಾಯಚೂರು ಜಿಲ್ಲೆ ಸಿಂಧನೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಹಾಗೂ 
ಸಿಂಧನೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಸಿಂಧನೂರು ಇವುಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 

ಅವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಸಿಂಧನೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 
1. ಶ್ರೀ ಬಸವನಗೌಡ ಬಿನ್ ಶರಣಪ್ಪ ಗೌಡ ಸಾ : ಗುಂಜಳ್ಳಿ, ಸಿಂಧನೂರು 
ಸಿಂಧನೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
1. ಶ್ರೀ ಮರಿಸ್ವಾಮಿ ಬಿನ್ ಹುಸೇನಪ್ಪ 
2 . ಶ್ರೀ ಶಿವಬಸನಗೌಡ ಬಿನ್ ಶಿವನಗೌಡ 
3. ಶ್ರೀಮತಿ ಜಿನ್ನಾಬಾಯಿ ಕೋಂ ಶಂಕರಪ್ಪ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್ . ಹುಚ್ಚಾಚಾರಿ | 
ಪಿ . ಆರ್ . 467 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 92 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11 ) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಹಾಗೂ 
ದೇವದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ದೇವದುರ್ಗ ಇವುಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ದೇವದುರ್ಗ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 

1. ಶ್ರೀ ರಾಮಕೃಷ್ಣ ಬಿನ್ ಮಾಳಪ್ಪ 
ದೇವದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 

1. ಶ್ರೀ ಭೀಮಣ್ಣ ಬಿನ್ ಬಸಣ್ಣ ನಾಡಗೌಡ 
2. ಶ್ರೀಮತಿ ಸರಸ್ವತಮ್ಮ 
3. ಶ್ರೀ ಹನ್ಮಂತಪ್ಪ ಬಿನ್ ಮಲ್ಲಪ್ಪ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ , 468 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಅಧಿಸೂಚನೆ ಸಂಖ್ಯೆ : ಸಿಒ 94 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11) ರ ಪ್ರಕರಣ 29ರ 
ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಪಿ.ಹೆಚ್. ಪಂಪಣ್ಣ 


೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

ಭಾಗ - ೪ಎ 
ತಂದೆ ಪಿ. ಹನುಮಂತಪ್ಪ, ಮಲ್ಲನಾಯಕನಹಳ್ಳಿ, ಕೊಟ್ಟೂರು ಪೋಸ್ಟ್ ಕೂಡ್ಲಿಗಿ ತಾಲ್ಲೂಕು ಇವರನ್ನು ಬಳ್ಳಾರಿ ಜಿಲ್ಲೆ ಕೂಡ್ಲಗಿ 
ತಾಲ್ಲೂಕು ಕೊಟ್ಟೂರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಕೊಟ್ಟೂರು ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಆರ್.ಎಸ್. ಹುಚ್ಚಾಚಾರಿ 
ಪಿ. ಆರ್. 469 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 95 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11 ) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ರಘು ಬಿನ್ ಎಂ . 
ಲಕ್ಷ್ಮಣ್ ಗೌಡ, ಹೊಸಮನೆ ಎಸ್ಟೇಟ್, ಮಾಗುಂಡಿ ಅಂಚೆ, ಬಾಳೆಹೊನ್ನೂರು, ನರಸಿಂಹರಾಜಪುರ ತಾಲ್ಲೂಕು ಇವರನ್ನು 
ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 
ನರಸಿಂಹರಾಜಪುರ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ , 470 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಿಒ 97 ಸಿಎನ್‌ಎಸ್ 2009 , ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11 ) ರ ಪ್ರಕರಣ 29ರ 
ಉಪ ಪ್ರಕರಣ ( 1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡಂತೆ 
ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲ್ಲೂಕಿನ, ಕೊಪ್ಪ ಮತ್ತು ಕರಿಮನೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್ ನಿ., ಕೊಪ್ಪ ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುತ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
ಕೊಪ್ಪ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಕೊಪ್ಪ ತಾಲ್ಲೂಕು 

ಶ್ರೀ ಕೆ.ಪಿ. ರಾಜಶೇಖರ್ ಬಿನ್ ಪುರುಷೋತ್ತಮಯ್ಯ , ಕಮ್ಮರಡಿ, ಕಮ್ಮರಡಿ ಅಂಚೆ, ಕೊಪ್ಪ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ 
ಕರಿಮನೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಕೊಪ್ಪ ತಾಲ್ಲೂಕು 

ಶ್ರೀ ಎ.ಎನ್. ಅನಿಲ್ ಕುಮಾರ್ ಬಿನ್ ನಾಗಪ್ಪ ಗೌಡ, ಅಲಗೇಶ್ವರ ರಸ್ತೆ, ಜಯಪುರ ಅಂಚೆ, ಕೊಪ್ಪ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ . 471 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

೬೬೩ 
ಅಧಿಸೂಚನೆ 
ಸಂಖ್ಯೆ : ಸಿಒ 96 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎನ್.ಎಸ್ . ಸತೀಶ್, 
ನಡುತೋಟ, ನಲ್ಲೂರು ಅಂಚೆ, ಶೃಂಗೇರಿ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಶೃಂಗೇರಿ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ . 472 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 98 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11 ) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
ನರಸಿಂಹರಾಜಪುರ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

1. ಶ್ರೀ ನಾಗರಾಜ್ ಬಿನ್ ಶಂಕರ್ ರಾವ್, ಡಿಪೋ ರಸ್ತೆ , ನರಸಿಂಹರಾಜಪುರ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 

2. ಶ್ರೀಮತಿ ಪಾರ್ವತಮ್ಮ ಕೋಂ ಜವರಯ್ಯ , ಹನುಮಾನ್ ಗಲ್ಲಿ, ಬಾಳೆಹೊನ್ನೂರು, ನರಸಿಂಹರಾಜಪುರ ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ 
3. ಶ್ರೀಮತಿ ಗೀತಾ ಕೋಂ ಗುರುಮೂರ್ತಿ, ಮೂಡಬಾಗಿಲು, ನರಸಿಂಹರಾಜಪುರ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ ಎಸ್. ಹುಚ್ಚಾಚಾರಿ 
ಪಿ . ಆರ್ . 473 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 99 ಸಿಎನ್‌ಎಸ್ 2009 , ಬೆಂಗಳೂರು, ದಿನಾಂಕ: 31ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11 ) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಶೃಂಗೇರಿ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

ಭಾಗ - ೪ 
1. ಶ್ರೀ ಎಸ್.ಎಸ್. ಶಿವಶಂಕರ್ ಬಿನ್ ಶ್ರೀನಿವಾಸಯ್ಯ , ಸಸಿಮನೆ, ಭಾರತೀನಗರ ಅಂಚೆ, ಶೃಂಗೇರಿ ತಾ . 
2. ಶ್ರೀಮತಿ ವೇದಾವತಿ ಕೋಂ ಗೋಪಾಲ, ಧರೇಕೊಪ್ಪ, ಶೃಂಗೇರಿ ತಾಲ್ಲೂಕು 
3. ಶ್ರೀ ಮಂಜಪ್ಪ ಬಿನ್ ಶ್ರೀ ದುಗ್ಗಯ್ಯ , ಹೊಸಕೆರೆ, ಭಾರತೀನಗರ ಅಂಚೆ, ಶೃಂಗೇರಿ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ . 474 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಅಧಿಸೂಚನೆ ಸಂಖ್ಯೆ : ಸಿಒ 90 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11 ) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಪ್ರಕಾಶ್ ಬಿನ್ 
ಕಾಂತರಾಜು, ಜಿ ಗುಂಡನಬೇಳೂರು, ಪಾಳ್ಯ ಅಂಚೆ, ಪಾಳ್ಯ ಹೋಬಳಿ, ಆಲೂರು ತಾಲ್ಲೂಕು ಇವರನ್ನು ಹಾಸನ ಜಿಲ್ಲೆ 
ಆಲೂರು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಆಲೂರು ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್ . ಎಸ್ . ಹುಚ್ಚಾಚಾರಿ 
ಪಿ . ಆರ್ , 466 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಕಂಇ 136 ಎಲ್‌ಆರ್‌ಎ 2009 , ಬೆಂಗಳೂರು, ದಿನಾಂಕ : 1ನೇ ಆಗಸ್ಟ್, 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ( 1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ . 

ಭೂ ನ್ಯಾಯ ಮಂಡಳಿಯ ಹೆಸರು | ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸಂ . . 
ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 1. ಶ್ರೀ ರಾಮಪ್ಪ ಭೀಮಪ್ಪ ಭಜಂತ್ರಿ, ( ಪರಿಶಿಷ್ಟ ಜಾತಿ) 

ಕುಕನೂರ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 
2 . ಶ್ರೀ ಈಶ್ವರಪ್ಪ ಜಲ್ಲಿ, 
- ಬೇವೂರು, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 
3. ಶ್ರೀ ಶಂಕರಗೌಡ, ಸಿದ್ದನಗೌಡ, 
- ಮಾಲಿ ಪಾಟೀಲ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 
4. ಶ್ರೀ ಚನ್ನಪ್ಪ ಪರಮೇಶ್ವರಪ್ಪ 

ಬೆಲ್ಲದ, ರಾವಣಕಿ, ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ನಾರಾಯಣಗೌಡ 
ಪಿ . ಆರ್ . 477 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸುಧಾರಣೆ) 


ರರಿಗೆ ಮತ್ತು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩, ೨೦೦೯ 

೬೬೫ 
ಅಧಿಸೂಚನೆ 
ಸಂಖ್ಯೆ : ಕಂಇ 76 ಭೂಸ್ವಾಭೆ 2009, ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್ 2009 
ಪ್ರಾದೇಶಿಕ ಆಯುಕ್ತರ ಕಛೇರಿಗಳು ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ, ಅವರುಗಳಿಗೆ ಭೂಸ್ವಾಧೀನ ಪ್ರಕರಣಗಳಲ್ಲಿ 
ಐತೀರ್ಪು ಅನುಮೋದಿಸಲು ಅಧಿಕಾರವನ್ನು ಪ್ರತ್ಯಾಯೋಜಿಸುವ ಅಗತ್ಯವನ್ನು ಮನಗಂಡು ಅಧಿಸೂಚನೆ ಸಂಖ್ಯೆ :ಕಂಇ 67 
ಭೂಸ್ವಾಣಿ 2007 , ದಿನಾಂಕ:13.12. 2007ರಲ್ಲಿ ಆರ್ಥಿಕ ಅಧಿಕಾರವನ್ನು ನೀಡಲಾಗಿತ್ತು . ತದನಂತರ ಆರ್ಥಿಕ ಅಧಿಕಾರವನ್ನು 
ಪುನರ್ ವಿಮರ್ಶಿಸಿ ಅಧಿಸೂಚನೆ ಸಂಖ್ಯೆ:ಕಂಇ 35 ಭೂಸ್ವಾಣಿ 2008, ದಿನಾಂಕ:28.4 . 2008ರಲ್ಲಿ ಪ್ರಾದೇಶಿಕ ಆಯುಕ್ತರ 
ಮತ್ತು ಜಿಲ್ಲಾಧಿಕಾರಿಗಳಿಗೆ ಆರ್ಥಿಕ ಅಧಿಕಾರವನ್ನು ಪರಿಷ್ಕರಿಸಲಾಗಿದೆ. ಅಧಿಸೂಚನೆ ಸಂಖ್ಯೆ:ಕಂಇ 35 ಭೂಸ್ವಾಭ 2008 
ದಿನಾಂಕ:30.10 .2008ರಲ್ಲಿ ಭೂಸ್ವಾಧೀನ ಕಾಯ್ದೆ 1894ರ ಕಲಂ 11ರಡಿ ಐತೀರ್ಪು ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲು 
ಪ್ರಾದೇಶಿಕ ಆಯುಕ್ತರಿಗೆ ಪುನಃ ಹೆಚ್ಚಿನ ಆರ್ಥಿಕ ಅಧಿಕಾರವನ್ನು ನಿಗಧಿಪಡಿಸಿ ಆದೇಶಿಸಲಾಗಿದೆ. 
ಪ್ರಾದೇಶಿಕ ಆಯುಕ್ತರುಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಐತೀರ್ಪು ಪ್ರಸ್ತಾವನೆಗಳನ್ನು ಅನುಮೋದಿಸಲು ಇನ್ನೂ 

ಅಧಿಕಾರ ನೀಡುವ ಅಗತ್ಯತೆಯನ್ನು ಮನಗಂಡು ಸರ್ಕಾರವು ದಿನಾಂಕ: 28.4.2008 ಮತ್ತು 30 .10 .2008ರ 
ಅಧಿಸೂಚನೆಯಲ್ಲಿ ನಿಗಧಿಪಡಿಸಿರುವ ಆರ್ಥಿಕ ಅಧಿಕಾರವನ್ನು ಪುನರ್ ಪರಿಶೀಲಿಸಿ ಪ್ರಾದೇಶಿಕ ಆಯ 
ಜಿಲ್ಲಾಧಿಕಾರಿಗಳಿಗೆ ಸಂಬಂಧಿಸಿದಂತೆ ಮಾತ್ರ ಈ ಕೆಳಕಂಡಂತೆ ಪರಿಷ್ಕರಿಸಿ ಆದೇಶಿಸಿದೆ. 
ಪದನಾಮ 

ಅಧಿಕಾರಿಗಳ ಕಾರ್ಯವ್ಯಾಪ್ತಿಗೆ ಒಳಪಡುವ ಜಿಲ್ಲೆಗಳು ಮತ್ತು ಐತೀರ್ಪಿನ 
ಸಂ . 

ಮೊತ್ತ 
ಪ್ರಾದೇಶಿಕ ಆಯುಕ್ತರು , 

ಅವರ ವ್ಯಾಪ್ತಿಯಲ್ಲಿನ ಜಿಲ್ಲೆಯಲ್ಲಿ ಭೂಸ್ವಾಧೀನ ಪ್ರಕರಣಗಳಲ್ಲಿ ರೂ . 
ಬೆಂಗಳೂರು, ಮೈಸೂರು, 5ಕೋಟಿ ಮಿತಿಯವರೆಗಿನ ಎಲ್ಲಾ ಐತೀರ್ಪು ಅನುಮೋದಿಸುವ ಅಧಿಕಾರ. 
ಗುಲ್ಬರ್ಗಾ , ಬೆಳಗಾಂ 
ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅವರ ವ್ಯಾಪ್ತಿಯಲ್ಲಿನ ಜಿಲ್ಲೆಯಲ್ಲಿ ಭೂಸ್ವಾಧೀನ ಪ್ರಕರಣಗಳಲ್ಲಿ ರೂ . 

1ಕೋಟಿ ಮಿತಿಯವರೆಗಿನ ಎಲ್ಲಾ ಐತೀರ್ಪು ಅನುಮೋದಿಸುವ ಅಧಿಕಾರ, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಭೂಸ್ವಾಧೀನ ಪ್ರಕರಣಗಳಲ್ಲಿ ಕಲಂ 6 (1) ರ ಅಂತಿಮ ಅಧಿಸೂಚನೆಯಲ್ಲಿ 
ಕಾರ್ಯದರ್ಶಿ , ಕಂದಾಯ ಇಲಾಖೆ ಒಳಗೊಂಡ ಜಮೀನುಗಳಿಗೆ ರೂ . 5 ಕೋಟಿಗಳಿಗೂ ಮೀರಿದ ಎಲ್ಲಾ 

ಐತೀರ್ಪುಗಳನ್ನು ಅನುಮೋದಿಸುವ ಸಂಪೂರ್ಣ ಅಧಿಕಾರ , 
ಉಳಿದಂತೆ ಇತರೆ ಅಧಿಕಾರಿಗಳಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯಲ್ಲಿ ಯಾವುದೇ ಬದಲಾವಣೆ 
ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್ . 475 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಪುನರ್ವಸತಿ) 

ತಿದ್ದುಪಡಿ ಆದೇಶ 
ಸಂಖ್ಯೆ : ಕಂಇ 48 ಎಲ್‌ಆರ್‌ಎ 2008, ಬೆಂಗಳೂರು, ದಿನಾಂಕ: 23ನೇ ಜುಲೈ , 2009 
ವಿಷಯ : ಮಳವಳ್ಳಿ ತಾಲ್ಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರ ಹೆಸರನ್ನು ತಿದ್ದುಪಡಿ ಮಾಡುವ ಬಗ್ಗೆ . 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂ :ಕಂಇ 149 ಎಲ್‌ಆರ್‌ಎ 2008 , ದಿನಾಂಕ:21.1.2009. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ 149 ಎಲ್‌ಆರ್‌ಎ 2009 ದಿನಾಂಕ: 21.1.09 ರಂದು ಮಳವಳ್ಳಿ ತಾಲ್ಲೂಕು, 
ಭೂ ನ್ಯಾಯ ಮಂಡಳಿಗೆ ಕ್ರಮ ಸಂಖ್ಯೆ 3ರಲ್ಲಿ ನಾಮ ನಿರ್ದೇಶನ ಮಾಡಿದ್ದ ಶ್ರೀ ವೆಂಕಟೇಗೌಡ ಎಂಬ ಹೆಸರಿಗೆ ಬದಲಾಗಿ 
“ಶ್ರೀ ಪುಟ್ಟರಾಮು ತಂದೆ ಹೊನ್ನೇಗೌಡ” ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಟಿ.ಎನ್ . ನಾರಾಯಣಗೌಡ 
ಪಿ . ಆರ್ . 476 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂಸುಧಾರಣೆ) 


೬೬೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೩ , ೨೦೦೯ 

ಭಾಗ - ೪ 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆನಾಸ 52 ಎಫ್‌ಪಿಪಿ 2008, ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್ , 2009 
ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, ಇದರ ನಿಯಮಾವಳಿಗಳು ( ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್) ಅನುಚ್ಛೇದ 75 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಕರ್ನಾಟಕ ಸರ್ಕಾರವು 
ಶ್ರೀ ಎಂ . ಮದನ ಗೋಪಾಲ, ಸರ್ಕಾರದ ಕಾರ್ಯದರ್ಶಿ , ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಇಲಾಖೆ, ಇವರನ್ನು ಶ್ರೀಮತಿ ತಾರಾ ಅಜಯ ಸಿಂಹ, ಭಾ . ಆ. ಸೇ ., ಇವರ ಸ್ಥಾನದಲ್ಲಿ ಹಾಗೂ ಶ್ರೀ ಹೆಚ್ . ಆರ್. ಶ್ರೀನಿವಾಸ, 
ಭಾ . ಆ . ಸೇ ., ಅಪರ ನಿರ್ದೇಶಕರು ಹಾಗೂ Concurrent Charge ನಲ್ಲಿ ಆಯುಕ್ತರು , ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ, ಇವರನ್ನು ಶ್ರೀ ಶಿವರಾಂ, ಭಾ . ಆ . ಸೇ ., ಇವರ ಸ್ಥಾನದಲ್ಲಿ ಕರ್ನಾಟಕ ಆಹಾರ ಮತ್ತು 
ನಾಗರೀಕ ಸರಬರಾಜು ನಿಗಮ ನಿಯಮಿತದ ನಿರ್ದೇಶಕರುಗಳ ಮಂಡಳಿಯಲ್ಲಿ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಂ . ಹಿರೇಮಠ 
ಪಿ . ಆರ್ . 487 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 137 ಎಲ್‌ಆರ್‌ಎ 2009 , ಬೆಂಗಳೂರು, ದಿನಾಂಕ : 1ನೇ ಆಗಸ್ಟ್ , 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ (1962ರ 10ನೇ ಸಂಖ್ಯೆಯ ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರ. | ಭೂ ನ್ಯಾಯ ಮಂಡಳಿಯ ಹೆಸರು 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 


ಸಂ . 


1 ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 


1. ಶ್ರೀ ಮುರುಗೇಶ್ ಬಿನ್ ಎಸ್.ಬಿ. ಬೇಲೂರಪ್ಪ , 

ಸೊಕ್ಕ ಅಂಚೆ, ಅಜ್ಜಂಪುರ, ತರೀಕೆರೆ ತಾಲ್ಲೂಕು 
2. ಶ್ರೀಮತಿ ಕೆ. ಆಶಾ ಕೋಂ ಟೈಲರ್ ಸತೀಶ್, 

ನೆಹರು ರಸ್ತೆ , ಅಜ್ಜಂಪುರ , ತರೀಕೆರೆ ತಾಲ್ಲೂಕು 
3. ಶ್ರೀ ಜಿ. ಮಂಜುನಾಥ್ ( ಪರಿಶಿಷ್ಟ ಜಾತಿ) 

ದುಗ್ಲಾಮರ ಅಂಚೆ, ತರೀಕೆರೆ ತಾಲ್ಲೂಕು 
4. ಶ್ರೀ ಸಿ ಂತ್ರ ಶೇಖರಪ್ಪ ಬಿನ್ ಚಂದ್ರಪ್ಪ , 

- ದೋರನಾಳು ಅಂಚೆ, ತರೀಕೆರೆ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ನಾರಾಯಣಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸುಧಾರಣೆ) 


ಪಿ . ಆರ್ . 478 


JOR - Ya ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

& & 2 
FOREST, ENVIRONMENT AND ECOLOGY SECRETARIAT 

NOTIFICATION 
No .FEE 253 FNG 2006 , Bangalore, Dated : 18th March 2009 
The draft of the following rules which the Government of Karnataka proposes to make in exercise 
of the powers conferred by rule 75 of the Karnataka Civil Services Rules and sub -section ( 1 ) of section 3 
read with section 8 of the Karnataka State Civil Services Act, 1098 (Karnataka Act 14 of 1990 ) is hereby 
published as required by clause (a ) of sub - section ( 2 ) of section 3 of the said Act for the information of all 
persons likely to be affected thereby and notice is hereby given that the said draft will be taken into 
consideration after fifteen days from the date of its publication in the official Gazette. 

Any objection or suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Principal Secretary to 
Government, Forest, Ecology and Environment Department, M .S . Building, Bangalore -560 001 . 

DRAFT RULES 
1 . Title , Commencement and application : - ( 1) These rules may be called the Karnataka Forest 
Department ( Allotment of Government Quarters ) Rules, 2009 . 

( 2) They shall come into force from the date of their publication in the official Gazette . 

( 3) These rules shall apply to allotment of Forest Department Quarters at Sankey Forest Campus, 
Malleswaram 18th Cross , J. B . Kaval and Doresanipalya , Bangalore and such other quarters as the Forest 
Departmentmay acquire in future in Bangalore to officer or official in the Forest Department Service . 

2 . Definitions:- In these rules , unless the context otherwise requires: 
(i) “ Academic year” means a period commencing from 1st June and ending on 31st May of 

the following year; 
" Allotment" means the allotment of the residential quarters to an officer or official of the 
Forest Department for residential purpose on payment of licence fee ; 
“ Allottee " means an officer or official to whom a quarter is allotted under these rules ; 
“ Annexure ” means annexure to these rules ; 
“ Family " means a wife or husband, legitimate children and step children of an officer or 
official of the Forest Department residing with and wholly dependent on such officer or 
official; 

“ Form ” means a Form appended to these rules; 
( vii ) " Forest quarters” means Forest Department Quarters at Sankey Forest Campus , 

Malleswaram 18th Cross, J.B . Kaval and Doresanipalya , Bangalore and such other 
quarters as the Forest Departmentmay acquire in future in Bangalore to officer or official 

in the Forest Department Service ; 
(viii) "Officer or Official ” means, Government servant in Forest Department belonging to A ,B , C 

and D groups and Indian Forest Service Officers ; serving under the State Government 
but does not include officer or official of the State Government who are on deputation to 

the Forest Department. 
(ix ) Any expression or words used in these rules but not defined shall have the respective 

meaning assigned to it in the Karnataka Civil Services Rules or the Karnataka State Civil 

Services Act, 1978 (Karnataka Act 14 of 1990 ) or rules made there under . 
3 . Eligibility for allotment:- ( 1) The officer or official in service at Bangalore, who do not own house 
either in his name or in the name of the member of his family at Bangalore including satellite towns, shall 
be eligible for allotment of Government houses or quarters subject to the Government servant filing an 
affidavit sworn to in this regard . 


cées ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

JOR - 
(2) Officer or official in the service of the Government of India serving at Bangalore shall not be 
eligible for allotment of Forest quarters under these rules. 

(3 ) Forest officer or official on deputation to any department or undertaking of the State 
Government at Bangalore is also eligible for consideration for allotment of Forest quarters , if vacant, after 
meeting the requirement of the department officers or officials at any given point of time: 

Provided that a certificate has to be produced by the Government servant from the department or 
undertaking concerned to the effect that such department or undertaking do not have their own houses for 
allotting the same to the applicant and also to the effect that the Government servant has not been 
provided additional House Rent Allowance . 

(4 ) Applications for allotment of Forest quarters to an officer or official shall be made to the 
Conservator of Forests , Bangalore Circle , Bangalore in Form No. 1. 

(5 ) Separate seniority shall be maintained for Sankey Forest Campus, Malleswaram 18th Cross , 
J.B . Kaval and Doresanipalya quarters. An officer to whom allotment of quarters is made , his registration 
and seniority for allotment of quarter in other places , shall also automatically stands cancelled . Thereafter, 
in case , if the official wish to get the quarter allotted in other places , then , he shall surrender the allotted 
quarter and shall apply afresh . On such application , his seniority for allotment of quarters shall be 
reckoned from the date of filing fresh application . 

(6 ) The names of eligible applicants shall be entered in a register maintained for the purpose in 
Form II by the Conservator of Forests, Bangalore Circle Office, after verification of all details in the 
application . 

(7 ) Allotment of quarters shall be made in accordance with the seniority determined on the basis 
of the date of registration through an application in prescribed form : 

Provided that where more than one applicant have Registered for allotment of quarters on the 
same day, interse seniority between them shall be fixed taking into consideration their continuous length 
of service in Bangalore and the applicant who has put in more number of years of service shall be placed 
above the person who has put in less number of years of service in Bangalore . 

(8 ) An applicant who has registered for allotment of a Forest quarters shall automatically lose his 
claim for allotment of quarters and his registration for allotment shall stand cancelled on his transfer 
outside Bangalore or on acquisition of a own house by him or any member of his family from the date of 
his relief or from the date of such acquisition of house. Such applicants shall inform the Conservator of 
Forests , Bangalore Circle , of the fact of their transfer at once or after acquisition of their own house and 
seek cancellation of their registration . 

(9) An officer or official who is already in occupation of a Forest quarters allotted to him prior to 
the date of commencement of these rules and serving in Bangalore continuously and who does not own a 
house either in his own name or in the name of any member of his family at Bangalore shall be permitted 
to be in occupation of such quarters subject to fulfillment of the conditions under these rules . 

4 . Earmarking of quarters . Allotment of quarters shall be made according to the entitlement of 
such class of quarters as specified in the Annexure I. 

5. Allotment Committee :- (1) Allotment of Forest Quarters in Bangalore shall be made by the 
Committee consisting of: 
Additional Principal Chief Conservator of Forests , 

Chairman 
Bangalore 
Chief Conservator of Forests (Working Plan ), Bangalore Member 


Lee 


(iv) 


JO7 - 820 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 
Conservator of Forests , Bangalore Circle, Bangalore Member-Secretary 
Deputy Conservator of Forests, Bangalore Urban Division , Member 

Bangalore 
(v) Administrative Officer, office of the Principal Chief 

Member 
Conservator of Forests, Bangalore 

(2) The allotment of Forest quarters shall be made on the basis of eligibility dates. Eligibility date 
shall be the date on which an official or official becomes eligible for allotment of Forest quarters by virtue 
of his seniority as reflected in the register maintained for the purpose by the respective authorities. 

( 3 ) The allotee shall not have choice to seek allotment of a particular quarters for his occupation . 

(4 ) The allotment of quarters made as above shall be communicated by the Member -Secretary to 
the allottee . While issuing orders regarding allotment of quarters as above , the member-secretary shall 
also send a copy thereof to the Accountant General, Karnataka , Bangalore and to the concerned drawing 
officers to enable deduction of rent or penal rent from the salary of the allottee . 

(5 ) The allotment order shall stand cancelled in the event of the allottee, failing to pay the deposit 
amount and to occupy the quarters within fifteen days from the date of the allotmentorder. 

(6 ) The allottee shall, at the beginning of every financial year furnish declaration to the effect that 
he has not own any house as specified in clause ( 1) of rule 3 in Bangalore , including Satellite Towns . 

6 . Provision for reservation of Forest quarters:- There shall be reservation in allotment of 
quarters for the different category is as follows: 

(i) Fifteen percent and three percent for allotment to the officers and officials 

belonging to the Scheduled Castes and Scheduled Tribes respectively ; 
(ii) Two percent for allotment to officers and officials who are physically handicapped ; 
(iii) Deputy Conservator of Forests, Urban Division , Bangalore and Conservator of 

Forests , Bangalore Circle , Bangalore shall be considered for allotment of house on 

priority , if they do nothave own house at Bangalore. 
7. Discretionary quota :- (1) Notwithstanding any of the provisions cited above, the Principal 
Chief Conservator of Forests , Bangalore is vested with allotting discretionary quota not exceeding five 
percent of the quarters situated at (i) Malleswaram (ii) J. B . Kaval ( iii) Sankey Campus and ( iv ) 
Doresanipalya . 

( 2 ) For this purpose , a separate seniority list shall be maintained for applicants in the category of 
Scheduled Castes , Scheduled Tribes and Physically handicapped ; Provided that five percent of the 
quarters in each category shall be reserved for women employees who are unmarried or widowed for 
allotment on the basis of separate seniority maintained for the purpose . 

8 . Payment of Licence Fee :- ( 1) In respect of allottees , licence fee payable shall be amount 
equal to House Rent Allowance . This licence fee shall be subject to the changes as determined by the 
State Government. 

(2 ) Notwithstanding anything contained in rule 2, the licence fee for the Forest quarters in occupation 
of an allottee who or any member of his family has own dwelling house as specified in clause (1) of 
rule 3 by any means and does not vacate the quarter thereafter, shall be liable to pay licence fee 
equal to the amount of rent received by him from his house . 

9 . Termination of allotment:- ( 1 ) The allotment shall be deemed to have been terminated when 
the allottee : 

(i) retires from Government service ; 
( ii) resigns or ceases to be in Government service for any other reasons; 
(iii) is transferred out of Bangalore or to a post in Bangalore which has a designated quarters; 
(iv ) sublets or allows other unauthorized persons to reside in the quarters allotted to him ; 


£20 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

JOR - YO 
(v ) owns or acquires a house or other accommodation for residence for himself or his spouse or 

dependent children in his own name or in the name of his or her spouse or children within the 

Bangalore Metropolitan City or any Satellite Towns of Bangalore City; 
(vi) proceeds abroad for a period of one year or more unless his family is left behind ; 
( 2) An allotte may be allowed to stay in the quarters for a period not exceeding thirty days after 
termination of allotment and shall be liable to vacate and deliver vacant possession thereof to the 
Deputy Conservator of Forests , Bangalore Urban Division , Bangalore immediately thereafter. 
( 3 ) Any allotte who overstays in contravention of these rules, shall be liable to be evicted summarily 
and shall also be liable for disciplinary action according to rules treating such overstay as an act of 
misconduct. 

(4 ) The officer or official who builds or acquires a own house in future at the place of his posting 
within the limits of any local or adjoining Municipality or Municipal Corporation either in his own name or in 
the name of any member of his family , shall be required to vacate the Forest quarters or house in his 
possession from the date of completion of construction or acquisition of his own house . 

(5 ) An officer or official who has already build or acquired a own house within the limits of any 
local or adjoining Municipality or Municipal Corporation either in his own name or in the name of any 
member of his family , shall be required to vacate the Forest quarters in his occupation within three 
months from the date of acquiring or occupation of the own house. 

(6 ) If the officer or official fails to vacate the Forest quarters or house within the limits specified in 
sub -rules (4 ) and (5 ), he shall be liable for payment ofpenal rent at the rates specified in rule 11 of these 
rules and also for eviction from the quarters . 

10. Limit of stay in official quarters :- Themaximum period of stay to all categories of officers or 
officials occupying departmental quarters are as follows: 

(i) In Malleswaram quarters, themaximum period of stay shallbe eight years . 

(ii) In J.B . Kaval or Doresanipalya quarters, the maximum period of stay shallbe twelve years . 
(iii) In Sankey Campus quarters , the maximum period of stay shall be five years. 

11. Transfer of an allottee:- ( 1) When an allottee is transferred out of Bangalore , he shall within 
ten days of such transfer intimate the Member-Secretary of Allotment Committee, the date by which he is 
likely to vacate the Forest quarters, which shall not be later than the period specified in sub -rule (2 ). 

(2 ) On transfer , an allottee may be allowed to continue in occupation of his quarters for only one 
month on payment of rent at normal rate . 

12 . Transfer in the middle of the academic year:- Notwithstanding anything contained in rule 9, 
when the allottee in occupation of the quarters is transferred out of Bangalore or retires in the middle of 
the academic year, the Allotment Committee may grant permission for continued occupation till the end of 
the academic year only , atnormal licence fee : 

Provided that in the case of an allottee who has retired from service and permitted to be in occupation 
of the quarters as above, an amount calculated at the average monthly consumption charges towards 
electricity and water supply shall be obtained as deposit,which shall be adjusted and finally settled at 
the time of actual vacation of the quarters and handing over the key. 

13. Penal Licence Fee :- An allottee who overstays in contravention of these rules, shall be liable 
to pay Penal Licence Fee at the rate thrice the normal licence fee for the overstay of first three months. 
After that it is four times the normallicence fee for the next three months. Beyond that, it is eight times the 
normal licence fee . 

14 . Licence fee from when payable :- Licence Fee on the quarters shall be charged from the 
date of allottee taking possession of the quarter from the Deputy Conservator of Forests , Bangalore 
Urban Division , Bangalore in charge of the building . 


JOR - Ya ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

£20 
15 . Allottee to handover key :- The allottee shall handover the key of the premises to the Deputy 
Conservator of Forests , Bangalore Urban Division , Bangalore or the officer in the charge of the building 
soon after the allotment terminates in accordance with these rules . 

16 . Nuisance etc ., by an allottee :- If any allottee commits or allows any other persons to commit 
any act of nuisance on the premises allotted , he shall be liable for eviction forthwith without notice. 

Explanation :- " Nuisance” includes using the premises for any purpose, other than the one for 
which it is allotted . 

17 . Responsibility of the Drawing officers regarding recovery of Licence Fee etc : - ( 1) It shall 
be the responsibility of the Drawing Officer concerned to intimate the fact of transfer or retirement or death 
of the allottee concerned or who ceases to be in service for any reason , immediately thereafter to the 
Member - Secretary of the Allotment Committee . 

(2 ) The Drawing Officer shall regularly send the monthly recovery statement of the Licence Fee of 
the quarters in Form KFC No. 7 (Article- II) and water supply charges to the Deputy Conservator of 
Forests , Bangalore Urban Division , Bangalore on or before the tenth of succeeding month without fail. 

(3 ) If the Drawing officer fails to intimate as above , the Deputy Conservator of Forests, Bangalore 
Urban Division , Bangalore shall bring this fact to the notice of the Allotment Committee for such action as 
may be necessary . 

18 . Deposits :- The allottee shall credit an initial deposit with the concerned Deputy Conservator 
of Forests , Bangalore Urban Division , Bangalore before occupation of the quarters the following rates : 

1) Group ‘A ’ Officers - Rs. 2 ,000 / 
2 ) Group B Officers - Rs. 1 ,000 / 
3) Group C Officers 

Rs. 500 / 
4 ) Group D Officers - Rs. 300 / 

19 . Upkeep of the house: - ( 1) The allottee while in occupation of the house/quarters shall be 
responsible for its proper upkeep and is liable for damage caused to the building if any . 

( 2 ) The allottee shall take care to see, that all the bills in respect of supply of electricity and water 
to the house or quarters are cleared from month to month . At the time of vacation , the allottee shall clear 
all the bills dues , if any and shall be adjusted against deposit of the allottee . 

20 . Death of an allottee :- In case of death of an allottee while in service , his family may be 
permitted to continue for a maximum period of six months or till the end of the academic year whichever is 
later on the normal licence fee subject to other conditions . 

21. Maintenance etc ., of the buildings :- The Deputy Conservator of Forests , Bangalore Urban 
Division , Bangalore shall have power to take action under these rules, for maintenance of quarters , 
recovery of licence fee , eviction proceedings , etc ., and to take such assistance as required in enforcing 
these rules whenever necessary . 

22 . Consequences of subletting:- When an allottee has sublet the premises allotted to him : 
a ) the unauthorized occupants or sub -lessee shall be liable to be evicted summarily without any 

notice ; 
b ) licence fee at a penal rate of eight times the normal licence fee shall be levied on the original 

allottee for the period of sub -lease which shall be recovered from his salary as arrears of land 

revenue; and 
c ) he shall be liable for disciplinary action under the Karnataka Civil Services (Classification , 

Control and Appeal) Rules, 1957 or All India Service (Discipline and Appeal) Rules, as the 
case may be, treating the act of subletting as misconduct. 


೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೩ , ೨೦೦೯ 

ಭಾಗ - ೪ಎ 
23. Finality of the decision:- Any dispute arising concerning a matter either covered by these 
rules or otherwise shall be referred to the Principal Chief Conservator of Forests , Bangalore for decision , 
whose decision , whose decision shall be final. 

By order and in the name of the Governor of Karnataka 

GOPAL 
P . R . 489 

Under Secretary to Government, 
Forest, Environment and Ecology Department, (Services ) 

ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಕಂಇ 147 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 29ನೇ ಜುಲೈ , 2009 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಪರಿ 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ . 
ಕ್ರ. | ಭೂ ನ್ಯಾಯ ಮಂಡಳಿಯ ಹೆಸರು | ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಸಂ . 
1 ಹಿರೇಕೆರೂರು ತಾಲ್ಲೂಕು, ಹಾವೇರಿ ಜಿಲ್ಲೆ | 1. ಶ್ರೀ ಲೋಕಪ್ಪ, ಗುರುಸಿದ್ದಪ್ಪ 

ಬಣಕಾರ , ಸಾ : ಗಂಡುಗಟ್ಟಿ , ಹಿರೇಕೆರೂರು ತಾಲ್ಲೂಕು, 

ಹಾವೇರಿ ಜಿಲ್ಲೆ 
2. ಶ್ರೀಮತಿ ಬಸಮ್ಮ ಬಸವರಾಜಪ್ಪ, 
- ಅಬಲೂರ, ಸಾ : ಹಿರೇಕೆರೂರು ತಾಲ್ಲೂಕು 
3 . ಶ್ರೀ ರಾಜಾನಾಯ್ಕ ಟಿ . ಲಮಾಣಿ, 

ಸಾ : ತಡಕನಹಳ್ಳಿ ( ಪರಿಶಿಷ್ಟ ಜಾತಿ) 
4. ಶ್ರೀ ಶಂಕರಗೌಡ ಆಲಿಯಾಸ್ ಪುಟ್ಟತಮ್ಮಗೌಡ, 

ಸಾ : ಹಿರೇಮಾರಬ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 479 

* ಟಿ . ಎನ್ . ನಾರಾಯಣಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸುಧಾರಣೆ) 

ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಇ 31 ಎಂಆರ್‌ಇ 2009 , ಬೆಂಗಳೂರು, ದಿನಾಂಕ : 7ನೇ ಆಗಸ್ಟ್ , 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ, 1966 ರ ಕಲಂ 11(1)( ix ) ರಲ್ಲಿ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬೇಲೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ 
ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ 
ಮಾಡಿದೆ. 
ಕ್ರ . ಸಂ . 

ಸದಸ್ಯರ ಹೆಸರು 
ಶ್ರೀ ಜಯಲಿಂಗಪ್ಪ ಬಿನ್ ಕಲ್ಲೇಗೌಡ, 
ಚನ್ನಾಪುರ ಗ್ರಾಮ , ಕರಗಡ ಪೋಸ್ಟ್, ಬೇಲೂರು ತಾಲ್ಲೂಕು 
ಶ್ರೀಮತಿ ಶಾರದಮ್ಮ ಕೋಂ . ಗಂಗಾಧರ 
ಸಂತೇ ಬೀದಿ, ಹಳೆಬೀಡು ( ಅಂಚೆ) 
ಶ್ರೀ ರಮೇಶ್ ಬಿನ್ ಬೈರಯ್ಯ , 
ತಂಡೇಕೆರೆ ಗ್ರಾಮ , ಇಬೀಡು ಪೋಸ್ಟ್, ಬೇಲೂರು ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 482 

ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಹಕಾರ ಇಲಾಖೆ 


